ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 897 (934) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ಭಿಕ್ಲೆ ಬೇಡುವ ಮಕ್ಕಳ ಕುರಿತು 


(ಅ) ರಸ್ತೆಯ ಸಿಗ್ನಲ್‌ಗಳಲ್ಲಿ ಭಿಕ್ಷೆ ಬೇಡುತ್ತಿರುವ ಮಕ್ಕಳ ಬಗ್ಗೆ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 


(ಆ) ಹಲವಾರು ಹೆಣ್ಣು ಮಕ್ಕಳು ತಮ್ಮ ಕಂಕುಳಿನಲ್ಲಿ ಪುಟ್ಟಿ ಮಕ್ಕಳನ್ನು ಇರಿಸಿಕೊಂಡು 
ಮಳೆ, ಬಿಸಿಲು ಇದ್ದರೂ ರಸ್ತೆಯ ಸಿಗ್ನಲ್‌ಗಳಲ್ಲಿ ಭಿಕ್ಷೆ ಬೇಡುತ್ತಿರುವ ಹೆಣ್ಣು ಮಕ್ಕಳ ಕುರಿತು 
ಸರ್ಕಾರದ ನಿಲುವೇನು; ಈ ಭಿಕ್ನಾಟಿನೆಯನ್ನು ನಿಲ್ಲಿಸಲು ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಇ) ಕಂಕುಳಿನಲ್ಲಿ ಪುಟ್ಟ ಮಕ್ಕಳನ್ನು ಇರಿಸಿಕೊಂಡು ಬಿಕ್ಲೆ ಬೇಡುತಿರುವ ಹೆಣ್ಣು ಮಕ್ಕಳು 
ಅವರ ಕಂಕುಳಿನಲ್ಲಿರುವ ಪುಟ್ಟಿ ಮಕ್ಕಳನ್ನು ಎಲ್ಲಿಂದ ತಂದಿರುತ್ತಾರೆ ಎಂಬುದನ್ನು 
ಪರಿಶೀಲಿಸಲಾಗಿದೆಯೇ ; 


(ಈ) ಕಳೆದ5 ವರ್ಷಗಳಲ್ಲಿ ಪುಟ್ಟಿ ಮಕ್ಕಳನ್ನು ಕದ್ದು ತಂದು ಭಿಕ್ಷಾಟನೆ ನಡೆಸುತ್ತಿರುವಾಗ 
ಸಿಕ್ಕಿಬಿದ್ದ ಎಷ್ಟು ಮಕ್ಕಳನ್ನು ಅವರ ಹೆತ್ತವರಿಗೆ ಒಪ್ಪಿಸಲಾಗಿದೆ? 


